ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ಅಭಾವ ನೀಗಿಸುವ ಬಗ್ಗೆ 


ಶ್ರೀ ಸುನೀಲ್‌ ಸುಬ್ರಮಣಿ ಎಂ.ಪಿ. (ಸ್ಥಳೀಯ ಸಂಸ್ಥೆಗಳ ಕ್ಲೇತು):- 
794 (681) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೆಂಗಳೂರು ನಗರಕ್ಕೆ 2030ನೇ ಇಸವಿಯ ಅಂತ್ಯಕ್ಕೆ ಬೇಕಾಗಬಹುದಾದ ಕುಡಿಯುವ ನೀರಿನ 
ಅಂದಾಜನ್ನು ಮಾಡಲಾಗಿದೆಯೇ; ಇದ್ದಲ್ಲಿ, ಎಷ್ಟು ನೀರು ಬೇಕಾಗಬಹುದು; (ವಿವರ ನೀಡುವುದು) 


(ಆ) ಬೆಂಗಳೂರು ನಗರಕೆ ನೀರನ್ನು ಒದಗಿಸಲು ಸರ್ಕಾರ ತೆಗೆದುಕೊಂಡಿರುವ ದೀರ್ಪಾವಧಿಯ 
ಯೋಜನೆಗಳು ಯಾವುವು; (ವಿವರ ನೀಡುವುದು) 


(ಇ) ಬೆಂಗಳೂರು ನಗರದಲ್ಲಿ ಮಳೆ ನೀರನ್ನು ಉಳಿಸಲು ಇರುವ ಯೋಜನೆಗಳು ಏನು? (ವಿವರ 
ನೀಡುವುದು) 


